ಕರ್ನಾಟಕ ವಿಧಾನ ಪರಿಷತು 


ಮಾಡಲಾಗಿದೆಯೇ; 


ಹಾಗಿದ್ದಲ್ಲಿ ಯಾವ ಯಾವ ಶುಲ್ಕವನ್ನು ಎಷ್ಟು 


ಪ್ರಮಾಣದಲ್ಲಿ ಹೆಚ್ಚು 


ಮಾಡಲಾಗಿದೆ; 


ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವಾರ್ಷಿಕ 


ಉಂಟಾಗುವ ಹೆಚ್ಚಿನ ಆರ್ಥಿಕ ಹೊರೆ ಎಷ್ಟು ಶುಲ್ಕ 


ಹೆಚ್ಚಳದಿಂದ 
ಆದಾಯವೆಷ್ಟು; 


ರಾಜ್ಯ 


ಸರ್ಕಾರಕ್ಕೆ 


ಮತ್ತು 
ಒಟಾರೆ 
[) 


ಬರುವ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:|797 | 
ಮಾನ್ಯ ಸದಸ್ಯರ ಹೆಸರು :| ಶ್ರೀ ಮುನಿರಾಜು ಗೌಡ ಪಿ.ಎಂ 
ಉತ್ತರಿಸುವ ದಿನಾಂಕ |: 20.12.2021 
ಉತ್ತರಿಸುವ ಸಚಿವರು :| ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿದ್ಯುನ್ನಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ 
ಸಚಿವರು 
ಪಕ್ನೆ ಉತ್ತರ 
I 
ರಾಜ್ಯದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳ 
§ ಹೌದು 


ಸರ್ಕಾರದ ಪತ್ರ ಸಂಖ್ಯೆ:ಐಡಿ 141 ಡಿಟಿಇ 2021 | 
ದಿನಾಂಕ:04-12-2021ರಂತೆ ಇತರೆ ಶುಲ್ಕ 
ರೂ.10,000/-ಗಳನ್ನು ಹೆಚ್ಚುವರಿಯಾಗಿ 
ನಿಗದಿಪಡಿಸಲಾಗಿದೆ. 

ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ 
ಹಿತದೃಷ್ಟಿಯಿಂದ ಸರ್ಕಾರದಿಂದ, ಸರಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಲು ಬಿಡುಗಡೆ ಮಾಡುವ 
ಅನುದಾನದೊಂದಿಗೆ 2021-22ನೇ ಶೈಕ್ಷಣಿಕ ಸಾಲಿನಿಂದ 
ಪ್ರವೇಶಾತಿ ಪಡೆಯುವ ವಿದ್ಯಾರ್ಥಿಗಳಿಂದ ಇತರೆ 
ಶುಲ್ಕವಾಗಿ ರೂ.10,000/-ಗಳನ್ನು ಸಂಗಹಿಸಲು ಹಾಗೂ 
ಸಂಗಹಿಸಿದ ಮೊತ್ತವನ್ನು ಸಂಸ್ಥೆಯ ಪಿ.ಡಿ. ಖಾತೆಯಲ್ಲಿ 
ಉಳಿಸಿಕೊಂಡು ಅತ್ಕಾವಶ್ಯಕವಾಗಿರುವ ಪ್ರಯೋಗಾಲಯ 
ಉಪಕರಣಗಳನ್ನು ಹಾಗೂ ಪುಸ್ತಕಗಳನ್ನು ನಿರ್ದಿಷ್ಟ 
ಉದ್ದೇಶಕ್ಕಾಗಿ ಇಲಾಖೆಯ ಮುಖ್ಯಸ್ಥರ 
ಅನುಮತಿಯೊಂದಿಗೆ ನಿಯಮಾನುಸಾರ ಖರೀದಿಸಲು 
ಅವಕಾಶ ಕಲ್ಪಿಸಲಾಗಿದೆ. ಈ ಶುಲ್ಕವು ಸರ್ಕಾರದ 
ಬೊಕ್ಕಸಕ್ಕೆ ಸಂದಾಯವಾಗದ ಕಾರಣ ಇದರಿಂದ 
ಸರ್ಕಾರಕ್ಷೆ ಯಾವುದೇ ಆದಾಯ ಬರುವುದಿಲ್ಲ. 


ಇ) |ಈ ಶುಲ್ಕ ಹೆಚ್ಚಳವು ರಾಜ್ಯದ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ ಮಾತ್ರ 
ಹೌದು 
ಅನ್ನಯಿಸುವುದೇ; 
ಈ) ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿಗೆ ಸೇರುವ | ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ 


ಬಹುತೇಕ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದ 
ಕುಟುಂಬಗಳಿಗೆ ಸೇರಿದವರಾಗಿದ್ದು, ಕೋವಿಡ್‌, 
ಅಕಾಲಿಕ ಮಳೆ, ಪ್ರವಾಹ ಪರಿಸ್ಥಿತಿಗಳಿಂದ ಸಾಮಾನ್ಯ 
ಜೀವನ ಕಷ್ಟಕರವಾಗಿರುವಂತಹ ಈ ಸಂದರ್ಭದಲ್ಲಿ 
ಶುಲ್ಕ ಹೆಚ್ಚಳದಿಂದ ವಿದ್ಯಾರ್ಥಿಗಳಿಗೆ 
ಉಂಟಾಗುತ್ತಿರುವ ಹೆಚ್ಚಿನ ಆರ್ಥಿಕ ಹೊರೆಯನ್ನು 


ತಪ್ಪಿಸುವ ಬಗ್ಗೆ ಸರ್ಕಾರದ ನಿಲುವೇನು? 


ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ 
ಅತ್ಯಾಧುನಿಕ ಪ್ರಯೋಗಾಲಯ ಉಪಕರಣಗಳು ಹಾಗೂ 
ಉತ್ತಮ ಗುಣಮಟ್ಟದ ಪುಸ್ತಕಗಳನ್ನು ಒದಗಿಸುವ 
ಉದ್ದೇಶದಿಂದ ಮಾತ್ರ ಇತರೇ ಶುಲ್ಕವನ್ನು ಪಡೆಯಲು 


ಉದ್ದೆ: €ಶಿಸಲಾಗಿರುತ್ತದೆ. 


ಇಡಿ 258 ಟಿಇಸಿ 2021 


(ಡಾ ಅಶ್ವತನೌರಾಯಣ್‌.ಸಿ.ಎನ್‌) 


ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


ಏದ್ಭುನ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, 


ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಸಚಿವರು 


